ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 

ಕಾರ, ಫೆಬ್ರವರಿ ೨೦೧೬ ಮಾಸ ೧ ಸವರ್ಷಎಂಬs , 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ, ಫೆಬ್ರವರಿ ೪ , ೨೦೧೬ ( ಮಾಘ ೧೫ , ಶಕ ವರ್ಷ ೧೯೩೭) 
Bengaluru , Thursday , February 4 , 2016 (Magha 15 , Shaka Varsha 1937) 


ಸಂಚಿಕೆ ೫ 
Issue 5 


ಸಂಚಿಕೆ ೨ | 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ವಿಷಯ : 


ಸಂಸದೀಯ ವ್ಯವಹಾರಗಳ ಸಚಿವಾಲಯ 
ಶ್ರೀ ಜಿ. ಶ್ರೀಧರ್, ಸರ್ಕಾರದ ಅಪರ ಕಾರ್ಯದರ್ಶಿ ಸಂಸದೀಯ ವ್ಯವಹಾರಗಳ ಇಲಾಖೆ ಇವರಿಗೆ, ಈ 
ಇಲಾಖೆಯ ಸುಪರ್ದಿಯಲ್ಲಿರುವ ಕಾರ್ ಸಂಖ್ಯೆ : KA-01 GB -3399ನ್ನು ಸರ್ಕಾರಿ ಅಧಿಕೃತ ವಾಹನವಾಗಿ 
ಒದಗಿಸುವ ಬಗ್ಗೆ . 
(1) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 111 ಶಿವಾನಿ 2017, ದಿನಾಂಕ 09.05. 2013 
(2) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 30 ಸೇಇನಿ 2014, ದಿನಾಂಕ 21.08.2014 
(3) ಅಧಿಕೃತ ಜ್ಞಾಪನ ಸಂಖ್ಯೆ : ಸಂವ್ಯಶಾಇ 72 ಆಡಳಿತ 2015, ದಿನಾಂಕ 26.06.2015 . 
( 4) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 208 ಸಉಸೇ 2015 , ದಿನಾಂಕ 19.06.2015 . 


ಓದಲಾಗಿದೆ: 


(5 ) ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಸಿಆಸುಇ 245 /2015 , ದಿನಾಂಕ: 26. 08.2015 


( 6) ಅಪರ ಪ್ರಾರೂಪಕಾರ ಮತ್ತು ಪದನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿಯವರ ಮನವಿ 

ದಿನಾಂಕ: 15 .10.2015 
(7) ಸಂವ್ಯಶಾಇ 194 ಆಡಳಿತ 2015ರ ಕಡತದ ಕಂಡಿಕೆ 23. 


ಪ್ರಸ್ತಾವನೆ: 


ಮೇಲೆ ಓದಲಾದ ಉಲ್ಲೇಖ(1) ರ ಸರ್ಕಾರ ಆದೇಶದ ರೀತ್ಯಾ ಸರ್ಕಾರದ ವಿಶೇಷ ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳ ಇಲಾಖೆ ಇವರಿಗೆ 
ವಾಹನ ಸಂಖ್ಯೆ: KA-01 GB-3399 ಅಧಿಕೃತ ವಾಹನವಾಗಿ ಮಂಜೂರಾತಿಯಾಗಿರುತ್ತದೆ. 

ಮೇಲೆ ಓದಲಾದ ಉಲ್ಲೇಖ( 2) ಮತ್ತು (3) ರ ರೀತ್ಯಾ ಶ್ರೀ ಭಾ . ಭೀ . ಪತ್ತಾರ್ ಸರ್ಕಾರದ ವಿಶೇಷ ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳ 
ಇಲಾಖೆ ಇವರು ದಿನಾಂಕ 30.06 .2015ರಂದು ವಯೋನಿವೃತ್ತಿಯಾಗಿ ಇಲಾಖೆಯ ಕರ್ತವ್ಯದಿಂದ ದಿನಾಂಕ 30.06. 2015ರ ಅಪರಾಹ್ನದಂದು ಜಾರಿಗೆ 
ಬರುವಂತೆ ಬಿಡುಗಡೆಗೊಳಿಸಲಾಗಿದೆ. 


ಮೇಲೆ ಓದಲಾದ ಉಲ್ಲೇಖ( 4) ರ ರೀತ್ಯಾ ಈ ಇಲಾಖೆಯ ಶ್ರೀ ಜಿ. ಶ್ರೀಧರ್ ರವರಿಗೆ ಸರ್ಕಾರದ ಅಪರ ಕಾರ್ಯದರ್ಶಿ , ಸಂಸದೀಯ 
ವ್ಯವಹಾರಗಳ ಇಲಾಖೆ ಇವರಿಗೆ ಮುಂಬಡ್ತಿ ನೀಡಿ ನೇಮಕ ಮಾಡಲಾಗಿದೆ. ಸದರಿಯವರಿಗೆ ಸರ್ಕಾರದ ಕೆಲಸ ಕಾರ್ಯಗಳನ್ನು ಹಾಗೂ ಕಛೇರಿ ವೇಳೆ 
ಮೀರಿ ಕಾರ್ಯನಿರ್ವಹಿಸುವ ತುರ್ತು ಸನ್ನಿವೇಶಗಳು ಇರುವುದರಿಂದ ಅವರಿಗೆ ಅಧಿಕೃತ ಸರ್ಕಾರಿ ವಾಹನದ ಅವಶ್ಯಕತೆ ಇರುತ್ತದೆ. 

ಮೇಲೆ ಓದಲಾದ ಉಲ್ಲೇಖ(5) ರಲ್ಲಿ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯ ಸುಪರ್ದಿಯಲ್ಲಿರುವ ವಾಹನ ಸಂಖ್ಯೆ : 
KA-01 GB- 3399 ವಾಹನವನ್ನು ಈ ಇಲಾಖೆಯಲ್ಲಿಯೇ ಖರೀದಿಸಿರುವುದರಿಂದ ಸರ್ಕಾರದ ಅಪರ ಕಾರ್ಯದರ್ಶಿಯವರು ಉಪಯೋಗಿಸಲು ಈ 
ಇಲಾಖೆಯ ಕಾರ್ಯದರ್ಶಿಯವರೇ ತೀರ್ಮಾನ ಕೈಗೊಳ್ಳಬಹುದೆಂದು ತಿಳಿಸಲಾಗಿದೆ. 

( ೮೧ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


ಭಾಗ ೧ 


ಮೇಲೆ ಓದಲಾದ ಉಲ್ಲೇಖ(6) ರ ಟಿಪ್ಪಣಿಯಲ್ಲಿ ಈ ಹಿಂದೆ ಸಂಸದೀಯ ವ್ಯವಹಾರಗಳ ಇಲಾಖೆಯ ಅಪರ ಕಾರ್ಯದರ್ಶಿಗಳಿಗೆ ಸರ್ಕಾರಿ 
ವಾಹನ ಪ್ರತ್ಯೇಕವಾಗಿ ಬಳಸಲು ಮೀಸಲಿರಿಸಿ ಆದೇಶ ಹೊರಡಿಸದ ರೀತಿಯಲ್ಲಿ ಪ್ರಸ್ತುತ ಸರ್ಕಾರಿ ವಾಹನ ಸಂಖ್ಯೆ: KA -01 GB- 3399ನ್ನು ಒದಗಿಸುವಂತೆ 
ಕೋರಲಾಗಿದೆ. 


ಮೇಲೆ ಓದಲಾದ ಉಲ್ಲೇಖ( 7) ರಲ್ಲಿ ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಸರ್ಕಾರಿ ವಾಹನ ಸಂಖ್ಯೆ : 
KA-01 GB-3399ನ್ನು ಅಪರ ಕಾರ್ಯದರ್ಶಿ ರವರಿಗೆ ನೀಡಲು ಅನುಮೋದಿಸಿರುತ್ತಾರೆ. 

ಮೇಲಿನ ಕಾರಣಗಳ ಹಿನ್ನೆಲೆಯಲ್ಲಿ, ಈ ಇಲಾಖೆಯ ಸುಪರ್ದಿಯಲ್ಲಿರುವ ವಾಹನ ಸಂಖ್ಯೆ: KA01 GB3399 ಅಧಿಕೃತ ಸರ್ಕಾರಿ ವಾಹನವನ್ನು 
ಶ್ರೀ ಜಿ. ಶ್ರೀಧರ್, ಸರ್ಕಾರದ ಅಪರ ಕಾರ್ಯದರ್ಶಿ ಇವರಿಗೆ ಬಳಸಲು ಮಂಜೂರಾತಿ ನೀಡುವ ಉದ್ದೇಶವಿರುತ್ತದೆ. 
ಆದ್ದರಿಂದ, ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಂವ್ಯಶಾಇ 194 ಆಡಳಿತ 2015 ಬೆಂಗಳೂರು, ದಿನಾಂಕ: 09.12.2015 . 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸಂಸದೀಯ ವ್ಯವಹಾರಗಳ ಇಲಾಖೆಯ ಸುಪರ್ದಿಯಲ್ಲಿರುವ ವಾಹನ ಸಂಖ್ಯೆ : 
KA-01 GB -3399 ಅಧಿಕೃತ ಸರ್ಕಾರಿ ವಾಹನವನ್ನು ಶ್ರೀ ಜಿ . ಶ್ರೀಧರ್, ಸರ್ಕಾರದ ಅಪರ ಕಾರ್ಯದರ್ಶಿ , ಸಂಸದೀಯ ವ್ಯವಹಾರಗಳ ಇಲಾಖೆ ಇವರ 
ಸರ್ಕಾರಿ ಕಛೇರಿ ಕೆಲಸಗಳ ಕಾರ್ಯಕ್ಕಾಗಿ ಬಳಸಲು ಸರ್ಕಾರವು ಮಂಜೂರಾತಿಯನ್ನು ನೀಡಿದೆ. 

ಈ ಸರ್ಕಾರಿ ವಾಹನ ಸಂಬಂಧದ ಇಂಧನದ ವೆಚ್ಚ ಹಾಗೂ ಮುಂಬರುವ ವ್ಯವಸ್ಥಿತ ವೆಚ್ಚಗಳು ಹಾಗೂ ನಿರ್ವಹಣೆ ಇವುಗಳನ್ನು ಲೆಕ್ಕಶೀರ್ಷಿಕೆ 
2052 - 00 - ಸಚಿವಾಲಯ ಸಾಮಾನ್ಯ ಸೇವೆಗಳು - 90 - 0 - ಸಚಿವಾಲಯ - 01 -ಕರ್ನಾಟಕ ಸರ್ಕಾರ ಸಚಿವಾಲಯ195 - ಸಾರಿಗೆ ವೆಚ್ಚಗಳು( ಯೋಜನೇತರ) 
ಅಡಿಯಲ್ಲಿ ಭರಿಸತಕ್ಕದ್ದು. 

ಈ ಸರ್ಕಾರಿ ವಾಹನದ ಸಂಬಂಧದ ಲಾಗ್‌ಬುಕ್, ವಾಹನ ವಿಮಾ ಇತ್ಯಾದಿ ನಿರ್ವಹಣೆಯನ್ನು ಸಂಬಂಧಪಟ್ಟ ಚಾಲಕರ ಮುಖೇನ ಸದರಿ 
ಅಧಿಕಾರಿಯ ಸೂಕ್ತ ಮೇಲುಸ್ತುವಾರಿಯೊಂದಿಗೆ ನಿರ್ವಹಿಸುವಂತೆ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್.ಬಿ . ಗುಂಜಿಗಾವಿ 

ಸರ್ಕಾರದ ಕಾರ್ಯದರ್ಶಿ 
Sc. 50 

ಸಂಸದೀಯ ವ್ಯವಹಾರಗಳ ಇಲಾಖೆ 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಮೈಸೂರು- ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ತಯಾರಿಸಿರುವ ಮಹಾ ಯೋಜನೆ ( ಪರಿಷ್ಕೃತ 

2) ಕ್ಕೆ ಸರ್ಕಾರದ ಅಂತಿಮ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ನಅಇ:597:ಮೈಅಪ್ರಾ:2011, ಬೆಂಗಳೂರು ದಿನಾಂಕ 01 -08- 2012 . 

2. ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು, ಬೆಂಗಳೂರು ರವರ ಪತ್ರ 

ಸಂಖ್ಯೆ : ನಗ್ರಯೋ /ಮಮ್ಮೆ /ಮಯೋ ( ಪ - 2) / 39 /2013 -14, ದಿನಾಂಕ:21.10.2015 


PR . 7 


3. ಮಾನ್ಯ ಉಚ್ಚ ನ್ಯಾಯಾಲಯದ ಅರ್ಜಿ ಸಂಖ್ಯೆ:19273 , 26632 -26665 - 7606 /2014, ಮತ್ತು 

8629 - 8861 /2014( ಎಲ್‌ಬಿಆರ್‌ಇಎಸ್) ದಿನಾಂಕ:02. 09.2014, 
4. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪತ್ರ ಸಂಖ್ಯೆ: ಮೈನಾನಯೋ : ಮ . ಯೋ .ಸಭೆ/ 

ಹೆವಿ.02 / 2015 - 16 , ದಿನಾಂಕ 10.12.2015, 


5. ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು ಬೆಂಗಳೂರು ರವರ ಪತ್ರ 

ಸಂಖ್ಯೆ:ನಗ್ರಾಯೋ / ಮದ್ಯೆ /ಮಯೋ (ಪ -2)/ 39 /2015 - 16, ದಿನಾಂಕ 10.12.2015 


ಪ್ರಸ್ತಾವನೆ : 


ಮೇಲೆ ಓದಲಾದ (1)ರ ಸರ್ಕಾರಿ ಆದೇಶದಲ್ಲಿ ಮೈಸೂರು- ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶದ ಮಹಾಯೋಜನೆಗೆ ತಾತ್ಕಾಲಿಕ 
ಅನುಮೋದನೆ ನೀಡಲಾಗಿದೆ. ಉಲ್ಲೇಖ (2) ರಲ್ಲಿ ನಗರ ಮತ್ತು ಗ್ರಾಮಾಂತರ ಯೋಜನಾ ನಿರ್ದೇಶಕರು, ಬೆಂಗಳೂರು ರವರು ಮಹಾ ಯೋಜನೆ ಕುರಿತು 
ಸಾರ್ವಜನಿಕರಿಂದ ಬಂದಂತಹ ಸಲಹೆ/ಸೂಚನೆ, ಪ್ರಾಧಿಕಾರ, ಸ್ಥಳೀಯ ಸಂಸ್ಥೆಗಳಾದ ಪುರಸಭೆ ನಂಜನಗೂಡು ಮತ್ತು ಮೈಸೂರು ಮಹಾನಗರ ಪಾಲಿಕೆ, 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪, ೨೦೧೬ 


೮೩ 


ಹಾಗೂ ವಿವಿಧ ಇಲಾಖೆಗಳ ಪ್ರಸ್ತಾವನೆಗಳನ್ನು ಗಮನಿಸಿ ನ್ಯೂನ್ಯತೆಗಳನ್ನು ಸರಿಪಡಿಸಿ ಸರ್ಕಾರದ ಅಂತಿಮ ಅನುಮೋದನೆಗೆ ಸಲ್ಲಿಸಲು ಪ್ರಾಧಿಕಾರಕ್ಕೆ ಸೂಚನೆ 
ನೀಡಲಾಗಿರುತ್ತದೆ. ಮೇಲೆ ಓದಲಾದ (3) ರಲ್ಲಿ ಮಾನ್ಯ ಉಚ್ಚನ್ಯಾಯಾಲಯವು ನಿಗದಿತ ಅವಧಿಯಲ್ಲಿ ಮಹಾಯೋಜನೆಯನ್ನು ಅಂತಿಮಗೊಳಿಸಲು 
ಸೂಚನೆ ನೀಡಿ ಪ್ರಕರಣವನ್ನು ಇತ್ಯರ್ಥಗೊಳಿಸಿರುತ್ತದೆ. 

ಮಾನ್ಯ ಉಚ್ಛನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ ಪರಿಶೀಲಿಸಿ, ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ರವರು ಮೇಲೆ 
ಓದಲಾದ ( 4) ರಲ್ಲಿನ ಪ್ರಸ್ತಾವನೆಗಳಲ್ಲಿ ಮೈಸೂರು- ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶಕ್ಕೆ ತಯಾರಿಸಿರುವ ಮಹಾ ಯೋಜನೆ ( ಪರಿಷ್ಕೃತ- 2 ) 
ಕುರಿತು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13(1) ಹಾಗೂ (2) ರನ್ವಯ ಅಗತ್ಯ ಕ್ರಮ ಜರುಗಿಸಿ ಮಹಾ 
ಯೋಜನೆಯ ನಕ್ಷೆಗಳನ್ನು ಹಾಗೂ ವರದಿಯನ್ನು ತಯಾರಿಸಿ ನಿರ್ದೇಶಕರು, ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ರವರಿಗೆ ಸಲ್ಲಿಸಿರುತ್ತಾರೆ. 

ಮೇಲೆ ಓದಲಾದ (5)ರಲ್ಲಿ ನಿರ್ದೇಶಕರು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆ ರವರು ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ 
ಪ್ರಾಧಿಕಾರ ರವರಿಂದ ಸ್ವೀಕರಿಸಿರುವ ಮೈಸೂರು- ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶದ ( ಪರಿಷ್ಕೃತ-2 ) ಪ್ರಸ್ತಾವನೆಯನ್ನು ಪರಿಶೀಲಿಸಿ ಅವರ 
ಅಭಿಪ್ರಾಯದೊಂದಿಗೆ ಅಂತಿಮಗೊಳಿಸುವ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. ಅದರಂತೆ ಮೈಸೂರು- ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶದ 
ಒಟ್ಟು ಜನಸಂಖ್ಯೆಯು 2011ರಲ್ಲಿ 13,25,650 ಇದ್ದು, ಲೆಕ್ಕಾಚಾರದನ್ವಯ 2021ಕ್ಕೆ 19,09,000 ಹಾಗೂ 2031 ಕ್ಕೆ 23,77,000 ಗಳಷ್ಟು 
ಬೆಳವಣಿಗೆಯಾಗುವುದಾಗಿ ಅಂದಾಜಿಸಿ ಮಹಾಯೋಜನೆಯನ್ನು ತಯಾರಿಸಲಾಗಿದೆ. 

ಮೈಸೂರು- ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶದ ( ಪರಿಷ್ಕೃತ- 2) ರ ಒಟ್ಟು ಪ್ರದೇಶವು 50 ,708.30 ಹೆಕ್ಟೇರ್‌ ಇದ್ದು, ನಗರದ 
ಅಭಿವೃದ್ಧಿಗಾಗಿ ನಗರೀಕರಣದ ಎಲ್ಲೆಯಂತೆ 33,095.57 ಹೆಕ್ಟೇರ್ ಪ್ರದೇಶವನ್ನು ಪ್ರಸ್ತಾಪಿಸಿ Convention Center ಗಾಗಿ 211.83 ಹೆಕ್ಟೇರ್‌, Film City 
ಗಾಗಿ 256.21 ಹೆಕ್ಟೇರ್‌, Special Agriculture Zone ಗಾಗಿ 306.28 ಹೆಕ್ಟೇರ್‌, Agriculture Zone ಗಾಗಿ 16 ,123.03 ಹೆಕ್ಟೇರ್‌ ಮತ್ತು Water body 
ಗಾಗಿ 715.39 ಹೆಕ್ಟೇರ್ ಪ್ರದೇಶದಲ್ಲಿ ಮಹಾಯೋಜನೆಯನ್ನು ರೂಪಿಸಲಾಗಿದೆ. 

ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ ಕಲಂ (12) ರಲ್ಲಿ ನಿಗದಿಪಡಿಸಿರುವ ಅಂಶಗಳನ್ನು ಪರಿಗಣಿಸಿ ನಗರದ 
ಮುಂದಿನ ಯೋಜಿತ ಬೆಳವಣಿಗೆಗೆ ಪ್ರಸ್ತಾಪಿಸಿರುವ 33,095.57 ಹೆಕ್ಟೇರ್ ಪ್ರದೇಶದಲ್ಲಿ ವಸತಿಗಾಗಿ, 17,052.17 ಹೆಕ್ಟೇರ್ ( ಶೇ .51.52 ), ವಾಣಿಜ್ಯಕ್ಕಾಗಿ 871 .83 
ಹೆಕ್ಟೇರ್ ( ಶೇ .2 .63), ಕೈಗಾರಿಕೆಗಾಗಿ 2,481.29 ಹೆಕ್ಟೇರ್ ( ಶೇ .7.50), ಸಾರ್ವಜನಿಕರೆ ಸಾರ್ವಜನಿಕ ಉಪಯೋಗಕ್ಕಾಗಿ 2 ,087.66 ಹೆಕ್ಟೇರ್ ( ಶೇ .6.31), 
ಸಾರ್ವಜನಿಕ ಉಪಯುಕ್ತತೆಗಾಗಿ 421.32 ಹೆಕ್ಟೇರ್ ( ಶೇ .1.27 ), ಉದ್ಯಾನವನ ಮತ್ತು ಬಯಲು ಜಾಗಕ್ಕಾಗಿ 2 ,435 . 61 ಹೆಕ್ಟೇರ್ ( ಶೇ .7.36), ಸಾರಿಗೆ/ 
ಸಂಪರ್ಕ ವಲಯಕ್ಕಾಗಿ 5,768.57 ಹೆಕ್ಟೇರ್ (ಶೇಕಡ 17 .43 ), ವ್ಯವಸಾಯ ವಲಯಕ್ಕಾಗಿ 780.91 ಹೆಕ್ಟೇರ್ (ಶೇ .2.36 ) ಜಲಾವೃತ್ತ ಪ್ರದೇಶಕ್ಕಾಗಿ 432.65 
ಹೆಕ್ಟೇರ್ ( ಶೇ .1.31) ಮತ್ತು ಅರಣ್ಯ ಪ್ರದೇಶಕ್ಕಾಗಿ 763.55 ಹೆಕ್ಟೇರ್ ( ಶೇ . 2. 31 ) ಪ್ರದೇಶವನ್ನು ನಿಗಧಿಪಡಿಸಲಾಗಿದೆ. 

ಮಹಾ ಯೋಜನೆಯನ್ನು (ಪರಿಷ್ಕೃತ-2) ಅನುಷ್ಠಾನಕ್ಕೆ ತರಲು ಅಗತ್ಯವಿರುವ ವಲಯ ನಿಯಮಾವಳಿಗಳನ್ನು ರೂಪಿಸಲಾಗಿದ್ದು, ಸದರಿ 
ಮಹಾಯೋಜನೆಗೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 13 (3) ರನ್ವಯ ಅಂತಿಮ ಅನುಮೋದನೆ ನೀಡಲು 
ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ನಿರ್ದೇಶಕರು, ನಗರ ಮತ್ತು ಗ್ರಾಮಾಂತರ ಯೋಜನೆ ರವರು ಸಲ್ಲಿಸಿರುವ ಪ್ರಸ್ತಾವನೆಯನ್ನು 
ಮಾನ್ಯ ಉಚ್ಛನ್ಯಾಯಾಲಯದ ಅರ್ಜಿಗಳಲ್ಲಿ ನೀಡಿರುವ ನಿರ್ದೇಶನದ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿದ್ದು, ಸದರಿ ಆದೇಶವು ಈ 
ಕೆಳಕಂಡಂತಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 597 ಮೈಅಪ್ರಾ 2011 ( ಭಾ -2), ದಿನಾಂಕ : 12. 01. 2016 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೈಸೂರು- ನಂಜನಗೂಡು ಸ್ಥಳೀಯ ಯೋಜನಾ ಪ್ರದೇಶದ ಮಹಾ 
ಯೋಜನೆ ( ಪರಿಷ್ಕೃತ- 2) ನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ, 1961ರ ಕಲಂ 13(3) ರನ್ವಯ 
ಸರ್ಕಾರದ ಅಂತಿಮ ಅನುಮೋದನೆಯನ್ನು ನೀಡಲಾಗಿದೆ. ಮಹಾ ಯೋಜನೆಗೆ ( ಪ - 2) ಅಂತಿಮ ಅನುಮೋದನೆ ನೀಡಿದ ಗುರುತಾಗಿ ವರದಿ ಹಾಗೂ 
ನಕ್ಷೆಗಳ ಮೇಲೆ ಸರ್ಕಾರದ ಮುದ್ರೆಯನ್ನು ಹಾಕಲಾಗಿದೆ. 


ಷರತ್ತುಗಳು: 


ಕುರುಬಾರಹಳ್ಳಿ ಗ್ರಾಮದ ಸ. ನಂ :4ರ ಜಮೀನಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು , ಈ ಸರ್ವೆ 
ನಂಬರುಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟಿರತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಿ . ರಾಜೇಂದ್ರ 
PR. 69 

ಸರ್ಕಾರದ ಅಧೀನ ಕಾರ್ಯದರ್ಶಿಗಳು , 
SC . 150 

ನಗರಾಭಿವೃದ್ಧಿ ಇಲಾಖೆ. 


೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೧ 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 


ವಿಷಯ : 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿಗಳಿಗೆ ಹಾಗೂ ವಸತಿ ಶಾಲೆಯ 
ಪ್ರಾಂಶುಪಾಲರುಗಳಿಗೆ ಆಡಳಿತಾತ್ಮಕ/ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜಿಸುವ ಬಗ್ಗೆ . 


ಉಲ್ಲೇಖ:- 


1. ಸರ್ಕಾರದ ಆದೇಶ ಸಂಖ್ಯೆ: ಸಕಇ 532 ಎಸ್ಇಡ 


1999 , ದಿನಾಂಕ:06 -10 -1999 


2 . 


ಕಾರ್ಯನಿರ್ವಾಹಕ ನಿರ್ದೇಶಕರ ಪತ್ರ ಸಂಖ್ಯೆ : ಕವಶಿಸಸ/ ಆಡಳಿತ (1)/ಸಿಆರ್ - 41 /2015 - 16 , 


ದಿನಾಂಕ : 01 - 12 - 2015 


ಪ್ರಸ್ತಾವನೆ: 


ಓದಲಾದ (1) ರ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವನ್ನು ಮಂಜೂರು ಮಾಡಿದೆ. 

ಓದಲಾದ (2)ರ ಪತ್ರದಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು, ಪ್ರಸ್ತುತ ಸಂಘದ ವ್ಯಾಪ್ತಿಯಲ್ಲಿ ವಿವಿಧ ವರ್ಗಗಳ ಒಟ್ಟು 505 ವಸತಿ ಶಾಲೆಗಳು 
ಕಾರ್ಯನಿರ್ವಹಿಸುತ್ತಿದ್ದು, ಈ ವಸತಿ ಶಾಲೆಗಳ ನಿರ್ವಹಣೆ, ಶಾಲಾ ಸಂಕೀರ್ಣಗಳ ನಿರ್ಮಾಣ ಮತ್ತು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ 
ಜವಾಬ್ದಾರಿ ಹೊಂದಿರುತ್ತದೆ. ಅಲ್ಲದೇ , ವಸತಿ ಶಾಲೆಗಳ ನಿರ್ವಹಣೆ ಮತ್ತು ನಿರ್ಮಾಣಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಸರ್ಕಾರಕ್ಕೆ ಹಾಗೂ ವಿವಿಧ 
ಶಾಸನಬದ್ಧ ಸಮಿತಿಗಳಿಗೆ ಮತ್ತು ಇತರೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ಆಗಿಂದಾಗ್ಗೆ ನೀಡುವ ಜವಾಬ್ದಾರಿ ಸೇರಿದಂತೆ, ಸಭೆ 
ಸಮಾರಂಭಗಳಿಗೆ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಜರಾಗಬೇಕಾಗುತ್ತದೆ. ಆದರೆ, ಸಂಘದ ಅಧಿಕಾರಿಗಳಿಗೆ ನಿರ್ಧಿಷ್ಟವಾದ ಅಧಿಕಾರ 
ಪ್ರತ್ಯಾಯೋಜನೆಯಾಗಿರುವುದಿಲ್ಲ. ಆದ್ದರಿಂದ ಸಂಘದ ಕಾರ್ಯ ಒತ್ತಡವನ್ನು ಮನಗಂಡು, ಸಂಘದ ಉಪಾಧ್ಯಕ್ಷರು, ಕಾರ್ಯನಿರ್ವಾಹಕ ನಿರ್ದೇಶಕರು, 
ಜಂಟಿ ನಿರ್ದೇಶಕರುಗಳು ಹಾಗೂ ಮುಖ್ಯ ಲೆಕ್ಕಾಧಿಕಾರಿಗಳಿಗೆ ಕಾರ್ಯವ್ಯಾಪ್ತಿಯನ್ನು ಪ್ರತ್ಯಾಯೋಜಿಸುವುದು ಅಗತ್ಯವಾಗಿದೆ. ಹಾಗೂ ವಸತಿ ಶಾಲೆಯ 
ಸಮರ್ಪಕ ನಿರ್ವಹಣೆಗೂ ಸಹ ಅಧಿಕಾರ ಪ್ರತ್ಯಾಯೋಜನೆ ಅಗತ್ಯವಾಗಿದ್ದು , ಈ ಬಗ್ಗೆ ದಿನಾಂಕ:03- 11 -2015 ರಂದು ನಡೆದ ಸಂಘದ 64ನೇ ಆಡಳಿತ 
ಮಂಡಳಿ ಸಭೆಯಲ್ಲಿ ಚರ್ಚೆಯಾಗಿದ್ದು, ಸಂಘದ ಆಡಳಿತ ಮಂಡಳಿ ಸಭೆಯ ಸದಸ್ಯರು ಹಾಗೂ ಸರ್ಕಾರದ ಕಾರ್ಯದರ್ಶಿಗಳು, ಆರ್ಥಿಕ ಇಲಾಖೆ( ವೆಚ್ಚ) 
ರವರು ಸೂಚಿಸಿರುವ ಕೆಲವು ಮಾರ್ಪಾಡುಗಳೊಂದಿಗೆ ಅನುಮೋದನೆಯಾಗಿರುತ್ತದೆ. ಅದರಂತೆ, ಪರಿಷ್ಕೃತ ಅಧಿಕಾರ ಪ್ರತ್ಯಾಯೋಜನೆಯ ಪ್ರತಿ ಮತ್ತು 
64ನೇ ಆಡಳಿತ ಮಂಡಳಿ ನಡವಳಿಯ ಪ್ರತಿಯನ್ನು ಸಲ್ಲಿಸಿ, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿಗಳಿಗೆ ಹಾಗೂ ವಸತಿ ಶಾಲೆಗಳ 
ಸಮರ್ಪಕ ನಿರ್ವಹಣೆಗೆ ಅನುಕೂಲವಾಗುವಂತೆ ವಸತಿ ಶಾಲೆ/ಕಾಲೇಜುಗಳ ಪ್ರಾಂಶುಪಾಲರುಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಿ, ಸರ್ಕಾರದ ಆದೇಶ 
ಹೊರಡಿಸಲುಕೋರಿರುತ್ತಾರೆ. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡಂತೆ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಬಿಸಿಡಬ್ಲೂ 608 ಬಿಇಟಿ 2015, ದಿನಾಂಕ: 10 -12 - 2015 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಉಪಾಧ್ಯಕ್ಷರು, ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಇತರೆ ಅಧಿಕಾರಿಗಳಿಗೆ ಹಾಗೂ ಸಂಘದ 
ಅಧೀನದ ವಸತಿ ಶಾಲೆ /ಕಾಲೇಜುಗಳ ಪ್ರಾಂಶುಪಾಲರುಗಳಿಗೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ನೀಡಿರುವಂತೆ, ಆಡಳಿತಾತ್ಮಕ ಮತ್ತು ಆರ್ಥಿಕ 
ಅಧಿಕಾರ ಪ್ರತ್ಯಾಯೋಜನೆಯನ್ನು ಅನುಮೋದಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗೂ ಅವರ ಹೆಸರಿನಲ್ಲಿ, 

ಎನ್. ಆರ್ .ಎರೆಕುಪ್ಪಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ಯ ಗುರುವಾರ , ಫೆಬ್ರವರಿ ೪ , ೨೦೧೬ 

೮೫ 
ಸರ್ಕಾರದ ಆದೇಶ ಸಂಖ್ಯೆ: ಹಿಂವಕ 608 ಬಿಇಟಿ 2015, ಬೆಂಗಳೂರು ದಿನಾಂಕ:10 -12 -2015ಕ್ಕೆ ಅನುಬಂಧ 
ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧಿಕಾರಿಗಳಿಗೆ ಮತ್ತು ಅದರ ಅಧೀನದ ವಸತಿ ಶಾಲೆ/ ಕಾಲೇಜುಗಳ ಪ್ರಾಂಶುಪಾಲರುಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಿರುವ ಬಗ್ಗೆ ಆಡಳಿತ ಶಾಖೆ 

ಕೇಂದ್ರ ಕಛೇರಿ 

ವಸತಿ ಶಾಲೆ /ಕಾಲೇಜುಗಳು 
ಅಧಿಕಾರದ ವಿವರ 

ಅಧಿಕಾರದ ವ್ಯಾಪ್ತಿ ಪ್ರತ್ಯಾಯೋಜಿಸಿದ 

ಅಧಿಕಾರದ ವ್ಯಾಪ್ತಿ 

ಪ್ರತ್ಯಾಯೋಜಿಸಿದ ಅಧಿಕಾರಿಯ ವಿವರ 
ಅಧಿಕಾರಿಯ ವಿವರ 


dL 


ಸ 


- 


2 


3 . 


ಉಪಾಧ್ಯಕ್ಷರು 


1. . 50,000/ - ಕ್ಕೂ 

ಮೇಲ್ಪಟ್ಟು 
2 . K . 50, 000 / - ಗಳವರೆಗೆ 


ಕಾರ್ಯನಿರ್ವಾಹಕ ನಿರ್ದೇಶಕರು 


2 


. 


ಲೋಕೋಪಯೋಗಿ ಇಲಾಖೆಯ ಶಿಫಾರಸ್ಸಿನಂತೆ| 1. K . 50,000/- ಕ್ಕೂ 

ಅ) ಉಪಾಧ್ಯಕ್ಷರು 
ಕಟ್ಟಡಗಳ ಬಾಡಿಗೆಗೆ ಆಡಳಿತಾತ್ಮಕ ಅನುಮೋದನೆ | ಮೇಲಟು. 

ಆ) ಕಾರ್ಯನಿರ್ವಾಹಕ 
2 . K . 50, 000 / - ಗಳವರೆಗೆ 

ನಿರ್ದೇಶಕರು 
ಕಟ್ಟಡಗಳ ಬಾಡಿಗೆ ಪಾವತಿ 

ಪೂರ್ಣ ಅಧಿಕಾರ 

ಕಾರ್ಯನಿರ್ವಾಹಕ ನಿರ್ದೇಶಕರು 
( ಆಡಳಿತಾತ್ಮಕ ಅನುಮೋದನೆ 
ನೀಡಿದ ನಂತರ) 
ದೂರವಾಣಿ ಕರೆ / ಅಂತರ ಜಾಲದ ಬಳಕೆ ಪಾವತಿ | ಪೂರ್ಣ ಅಧಿಕಾರ (ಬಿಲ್ಲುಗಳನ್ವಯ ) ಜಂಟಿ ನಿರ್ದೇಶಕರು( ಆ) 


ಪೂರ್ಣ ಅಧಿಕಾರ 


ಪ್ರಾಂಶುಪಾಲರು 


3 


. 


ಪ್ರಾಂಶುಪಾಲರು 


ಕಾರ್ಯನಿರ್ವಾಹಕ ನಿರ್ದೇಶಕರ 
ಅನುಮೋದನೆಗೊಳಪಟ್ಟು ಪೂರ್ಣ 
ಅಧಿಕಾರ ( ಬಿಲ್ಲುಗಳನ್ವಯ ) 
ಪೂರ್ಣ ಅಧಿಕಾರ 


3 . 


ಪ್ರಾಂಶುಪಾಲರು 


ವಿದ್ಯುಚ್ಛಕ್ತಿ ಕರ ಪಾವತಿ 

ಪೂರ್ಣ ಅಧಿಕಾರ (ಬಿಲ್ಲುಗಳನ್ವಯ ) | ಜಂಟಿ ನಿರ್ದೇಶಕರು ( ಆ) 
ಇಂಧನ ವೆಚ್ಚ ಪಾವತಿ 

ಕ . 20,000/ - ರವರೆಗೆ 

ಜಂಟಿ ನಿರ್ದೇಶಕರು( ಆ) 
( ಮಂಜೂರಾತಿ ನಂತರ) 

ಪೂರ್ಣ ಅಧಿಕಾರ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಕಛೇರಿಯ ಉಪಯೋಗಕ್ಕೆ ವಾಹನಗಳನ್ನು 
ನಿಯಮಾನುಸಾರ ಬಾಡಿಗೆ ಪಡೆಯುವುದು, 

ಪೂರ್ಣ ಅಧಿಕಾರ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ನವೀಕರಣ ಮತ್ತು ವೆಚ್ಚ ಪಾವತಿ 
ಗಣಕಯಂತ್ರ, ಪ್ಯಾಕ್ಸ್ ಇತ್ಯಾದಿ ಉಪಕರಣಗಳ 7 . 5,000/- ಗಳ ರವರೆಗೆ ಜಂಟಿ ನಿರ್ದೇಶಕರು( ಆ) 
ವಾರ್ಷಿಕ ನಿರ್ವಹಣೆ 

ಪೂರ್ಣ ಅಧಿಕಾರ 

ಕಾರ್ಯನಿರ್ವಾಹಕ ನಿರ್ದೇಶಕರು 
| ಸಭೆ, ಸಮಾರಂಭಗಳ ವೆಚ್ಚ 

1 . 500 / - ರವರೆಗೆ 

ಜಂಟಿ ನಿರ್ದೇಶಕರು( ಆ ) 
( ಆಂತರಿಕ ಸಭೆಯ ವೆಚ್ಚ ) ಕಾರ್ಯನಿರ್ವಾಹಕ ನಿರ್ದೇಶಕರು 
ಪೂರ್ಣ ಪ್ರಮಾಣದ ವೆಚ್ಚ 


ವಾರ್ಷಿಕ 1 . 5000/ - ಗಳ ವರೆಗೆ 


ಪ್ರಾಂಶುಪಾಲರು 


7 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


ಭಾಗ ೧ 


2 


| 


ಗ್ರೂಪ್ “ ಬಿ ” ಗ್ರೂಪ್ ಸಿ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು 
ಮೇಲ್ದರ್ಜೆಯ ಅಧಿಕಾರಿಗಳಿಗೆ 


ಪ್ರತಿ ಆಡಳಿತ ಮಂಡಳಿಯ ಸಭೆಗೆ ಮುಂಗಡ ಡ್ರಾ 
ಮಾಡುವ ಮತ್ತು ವೆಚ್ಚವನ್ನು ಮಂಜೂರು ಪೂರ್ಣ ಅಧಿಕಾರ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಮಾಡುವುದು. 
30 ದಿನಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ಸಿಬ್ಬಂದಿಯು ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು 
ಗೈರು ಹಾಜರಾದಲ್ಲಿ ಈ ರಜೆಯನ್ನು ವೇತನ ಮತ್ತು ಮೇಲ್ದರ್ಜೆ ಅಧಿಕಾರಿಗಳಿಗೆ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ರಹಿತ ರಜೆಯನ್ನು ಪರಿಗಣಿಸುವುದು. 
ವೇತನ ಬಡ್ತಿಗೆ ವೇತನ ರಹಿತ ರಜೆಯನ್ನು ಗ್ರೂಪ್ ಸಿ , ಗ್ರೂಪ್ ಡಿ ಜಂಟಿ ನಿರ್ದೇಶಕರು ( ಆ ) 
ಪರಿಗಣಿಸುವುದು ಹಾಗೂ ವೇತನ ಬಡ್ತಿಯನ್ನು ನೌಕರರುಗಳಿಗೆ 
ನಿಯಮಾನುಸಾರ ಮಂಜೂರು ಮಾಡುವುದು, 

ಗ್ರೂಪ್ ಬಿ ಮತ್ತು ಮೇಲ್ಪಟ್ಟ ಕಾರ್ಯನಿರ್ವಾಹಕ ನಿರ್ದೇಶಕರು 
ಅಧಿಕಾರಿಗಳಿಗೆ 


ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಪ್ರಾಂಶುಪಾಲರು 
ವೃಂದದ ನೌಕರರುಗಳಿಗೆ 
ಗ್ರೂಪ್ ಬಿ ಮತ್ತು ಮೇಲ್ದರ್ಜೆ | ಜಂಟಿ ನಿರ್ದೇಶಕರು( ಆ), 
ಅಧಿಕಾರಿಗಳಿಗೆ 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಸಂಪೂರ್ಣ ಅಧಿಕಾರ 


ಕಾರ್ಯನಿರ್ವಾಹಕ ನಿರ್ದೇಶಕರು 


ನಿಯಮಾನುಸಾರ ವೇತನ ರಹಿತ ವಿಶೇಷ ಸಂಪೂರ್ಣ ಅಧಿಕಾರ 
ರಜೆಯನ್ನು ಮಂಜೂರು ಮಾಡುವುದು. 


ಪ್ರಾಂಶುಪಾಲರು 


ಹೆರಿಗೆ ರಜೆ / ಪಿತೃತ್ವ ರಜೆ ಮಂಜೂರು ಮಾಡುವ ಎಲ್ಲಾ ನೌಕರರುಗಳಿಗೆ 

ಜಂಟಿ ನಿರ್ದೇಶಕರು( ಆ ), ಕ . ವ . ಶಿ . ಸಂ . ಸಂ . 
ಬಗ್ಗೆ 

ಶಾಖಾ ಮುಖ್ಯಸ್ಥರುಗಳಿಗೆ ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರು 
ಮೇಲ್ಪಟ್ಟ ಅಧಿಕಾರಿಗಳಿಗೆ 


ಜಂಟಿ ನಿರ್ದೇಶಕರು( ಆ), 


ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ 
ವೃಂದದ ನೌಕರರುಗಳಿಗೆ 
ವಸತಿ ಶಾಲೆಯ 
ಪ್ರಾಂಶುಪಾಲರುಗಳಿಗೆ 


13 ನಿವೃತಿ ಮುನ್ನ ರಜೆ ಮಂಜೂರು ಮಾಡುವ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ | ಜಂಟಿ ನಿರ್ದೇಶಕರು ( ಆ), 
ಅಥವಾ ತಿರಸ್ಕರಿಸುವ ಅಧಿಕಾರ 

ವೃಂದದ ನೌಕರರುಗಳಿಗೆ 
ಗ್ರೂಪ್ ಬಿ ಮತ್ತು ಮೇಲ್ದರ್ಜೆ ಕಾರ್ಯನಿರ್ವಾಹಕ ನಿರ್ದೇಶಕರು 

ಅಧಿಕಾರಿಗಳಿಗೆ 
14 | ಸಾಂದರ್ಭಿಕ ರಜೆ ಮಾಡುವ ಬಗ್ಗೆ 

ಗ್ರೂಪ್ ಬಿ ಮತ್ತು ಮೇಲ್ದರ್ಜೆ ಕಾರ್ಯನಿರ್ವಾಹಕ ನಿರ್ದೇಶಕರು 
ಅಧಿಕಾರಿಗಳಿಗೆ 


ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ | ಪ್ರಾಂಶುಪಾಲರು 
ವೃಂದದ ನೌಕರರುಗಳಿಗೆ 
ವಸತಿ ಶಾಲೆಯ 

ಜಂಟಿ ನಿರ್ದೇಶಕರು ( ಆ), 
ಪ್ರಾಂಶುಪಾಲರುಗಳಿಗೆ 
ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ಪ್ರಾಂಶುಪಾಲರು 
ವೃಂದದ ನೌಕರರುಗಳಿಗೆ 
ವಸತಿ ಶಾಲಾ/ಕಾಲೇಜುಗಳ 

ಜಂಟಿ ನಿರ್ದೇಶಕರು( ಶಿ ), 
ಪ್ರಾಂಶುಪಾಲರುಗಳಿಗೆ 


ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ | ಜಂಟಿ ನಿರ್ದೇಶಕರು ( ಆ ), ಕ. ವ. ಶಿ. ಸ . ಸಂ . 
ವೃಂದದ ನೌಕರರುಗಳಿಗೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


೮೭ 


| 


5 


15 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಪ್ರಾಂಶುಪಾಲರು 


ಗಳಿಕೆ ರಜೆ ಮಂಜೂರು ಮತ್ತು ರಜೆನಗಧೀಕರಣ 
ಸೌಲಭ್ಯ ನಿಯಮಾನುಸಾರ ವಿಸ್ತರಿಸುವ ಬಗ್ಗೆ. 


ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ 
ವೃಂದದ ನೌಕರರುಗಳಿಗೆ 
ವಸತಿ ಶಾಲೆ/ಕಾಲೇಜುಗಳ 
ಪ್ರಾಂಶುಪಾಲರುಗಳಿಗೆ 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಪ್ರಾಂಶುಪಾಲರು 


ಮುಖ್ಯ ಲೆಕ್ಕಾಧಿಕಾರಿಗಳು, 


16 .| ಕೇಂದ್ರ ಕಛೇರಿಯಲ್ಲಿ ನೇಮಕ ಮಾಡಿಕೊಳ್ಳಲಾದ | ಕಾರ್ಯನಿರ್ವಾಹಕ ನಿರ್ದೇಶಕರ 

ಖಾಯಂ ಸಿಬ್ಬಂದಿಗಳಿಗೆ ವೇತನ ಪಾವತಿ ಅನುಮೋದನೆ ಮೇರೆಗೆ ಪೂರ್ಣ 
ಅ) ಹೊರಸಂಪನ್ಮೂಲ/ ಗುತ್ತಿಗೆ ಆಧಾರದ 

ಅಧಿಕಾರ 
ಸಿಬ್ಬಂದಿಗಳಿಗೆ ವೇತನ ಪಾವತಿಸುವುದು 

ಕಾರ್ಯನಿರ್ವಾಹಕ ನಿರ್ದೇಶಕರ 
ಅನುಮೋದನೆ ಮೇರೆಗೆ ಪೂರ್ಣ 
ಅಧಿಕಾರ 


ಪ್ರಾಂಶುಪಾಲರು 


ವಸತಿ ಶಾಲೆಗಳ ಖಾಯಂ 
ಸಿಬ್ಬಂದಿಗಳಿಗೆ ವೇತನ ಪಾವತಿ 
(ಕಾರ್ಯನಿರ್ವಾಹಕ ನಿರ್ದೇಶಕರ 
ಅನುಮೋದನೆಯಂತೆ ) 
ಹೊರಸಂಪನ್ಮೂಲ/ ಗುತ್ತಿಗೆ 
ಆಧಾರದ/ ಅತಿಥಿ ಶಿಕ್ಷಕರುಗಳ 
ವೇತನ ಪಾವತಿ 


ಮುಖ್ಯ ಲೆಕ್ಕಾಧಿಕಾರಿಗಳು, 


(ಕಾರ್ಯನಿರ್ವಾಹಕ ನಿರ್ದೇಶಕರ 
ಅನುಮೋದನೆಯಂತೆ) 


17 | ವಸತಿ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಗಳಿಗೆ ತರಬೇತಿ | ಸಂಘದ 

ಉಪಾಧ್ಯಕ್ಷರ ಕಾರ್ಯನಿರ್ವಾಹಕ ನಿರ್ದೇಶಕರು 
ಏರ್ಪಡಿಸಿ, ವೆಚ್ಚ ಪಾವತಿಸುವುದು. 

ಅನುಮೋದನೆಯಂತೆ ಪೂರ್ಣ 
ಅಧಿಕಾರ 


18 


ಕಾನೂನು ಪುಸ್ತಕಗಳ ಖರೀದಿ ಮತ್ತು ಕಛೇರಿಗೆ 
ಅಗತ್ಯವಾದ ಪುಸ್ತಕಗಳು , ವಾರ್ತಾ ಪತ್ರಿಕೆಗಳು , ಪೂರ್ಣ ಅಧಿಕಾರ 
ವಾರಪತ್ರಿಕೆಗಳು, ಮಾಸಿಕ ಪತ್ರಿಕೆಗಳ ಖರೀದಿ ವೆಚ್ಚ 


ಕಾರ್ಯನಿರ್ವಾಹಕ ನಿರ್ದೇಶಕರು 


ರೂ .5000/ - ಗಳವರೆಗೆ 


ಪ್ರಾಂಶುಪಾಲರು 


| ಜಂಟಿ ನಿರ್ದೇಶಕರು( ಆ) 


ವಿವಿಧ ಶಾಸನಗಳಡಿ ನೋಂದಣಿ ಶುಲ್ಕ ಪಾವತಿ | ಪೂರ್ಣ ಅಧಿಕಾರ ( ಸರ್ಕಾರದ 
ಹಾಗೂ ಪರವಾನಿಗೆ ನವೀಕರಣ 

ತಿಳುವಳಿಕೆ ಪತ್ರ ) 


ಸಂಘದ ಅಧಿಕಾರಿಗಳು / ಸಿಬ್ಬಂದಿಗಳ ಪೂರ್ಣ ಅಧಿಕಾರ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಕರ್ತವ್ಯಗಳನ್ನು ಮಾರ್ಪಡಿಸುವ 

ಮತ್ತು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ | ಜಂಟಿ ನಿರ್ದೇಶಕರ ( ಆ) 
ಜವಾಬ್ದಾರಿಯನ್ನು ನಿಗದಿಪಡಿಸುವುದು. 

ವೃಂದದ ನೌಕರರುಗಳಿಗೆ 


೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


ಭಾಗ ೧ 


21 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಸಂಘದ ಸಿಬ್ಬಂದಿಗಳು ಬೇರೆ ಇಲಾಖೆ/ ಸಂಸ್ಥೆಗಳಿಗೆ 
ನೇಮಕಾತಿಗೆ ಸಲ್ಲಿಸುವ ಅರ್ಜಿಗಳನ್ನು ಶಿಪಾರಸ್ಸು ಪೂರ್ಣ ಅಧಿಕಾರ 
ಮಾಡುವುದು. 
ಸಂಘದ ಅಧಿಕಾರಿಗಳು/ಸಿಬ್ಬಂದಿಗಳು ಕಛೇರಿ 
ಕೆಲಸದ ನಿಮಿತ್ತ ಪ್ರಯಾಣಕ್ಕೆ ವಿಮಾನ / ರೈಲ್ವೆ | ಗ್ರೂಪ್ ಬಿ ಮತ್ತು ಮೇಲ್ಮರ್ಜೆ 
ಕಾಯ್ದಿರಿಸಿದ ಟಿಕೆಟ್‌ಗಳನ್ನು ಅನಿವಾರ್ಯದಿಂದಾಗಿ | ಅಧಿಕಾರಿಗಳಿಗೆ ಸಂಪೂರ್ಣ 
ರದ್ದುಪಡಿಸಬೇಕಾದ ಸಂದರ್ಭದಲ್ಲಿ ಈ ಬಗ್ಗೆ 

ಅಧಿಕಾರ 
ಭರಿಸಿದ ವೆಚ್ಚವನ್ನು ಸಂಬಂಧಪಟ್ಟ | ಗೂಪ್ ಸಿ ಮತ್ತು ಕೆಳದರ್ಜೆ 
ಅಧಿಕಾರಿಗಳಿಂದ ದೃಡೀಕರಣ ಪಡೆದು | 

ನೌಕರರುಗಳಿಗೆ 
ಪಾವತಿಸುವುದು . 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು( ಆಡಳಿತ) 


ಪೂರ್ಣ ಅಧಿಕಾರ 


ಸಂಘದ ಉಪಾಧ್ಯಕ್ಷರು 
ಕಾರ್ಯನಿರ್ವಾಹಕ ನಿರ್ದೇಶಕರು 


ಉಪಾಧ್ಯಕ್ಷರು 
ಕಾರ್ಯನಿರ್ವಾಹಕ ನಿರ್ದೇಶಕರು 


ಪೂರ್ಣ ಅಧಿಕಾರ 


| ಕಾರ್ಯನಿರ್ವಾಹಕ ನಿರ್ದೇಶಕರು 


ರೂ .5, 000/ - ಗಳವರೆಗೆ 


ಪ್ರಾಂಶುಪಾಲರು 


ಸಂಘದ ಖಾಯಂ ಸಿಬ್ಬಂದಿಗಳಿಗೆ ಮೋಟಾರ್ ಸಂಘದ ಎಲ್ಲಾ ಅಧಿಕಾರಿಗಳು 
ಕಾರ್ / ಮೋಟಾರ್ ಸೈಕಲ್ / ಸ್ಕೂಟರ್ ಖರೀದಿಗೆ ಮತ್ತು ನೌಕರರುಗಳಿಗೆ 
ಸರ್ಕಾರದ ನಿಯಮದಂತೆ ಮುಂಗಡ ಮಂಜೂರಾತಿ | ಪೂರ್ಣ ಅಧಿಕಾರ 
ಅ) ಲಘುವಾಹನ ( ಕಾರು) ಮುಂಗಡ 

ಪೂರ್ಣ ಅಧಿಕಾರ 
ಆ) ದ್ವಿಚಕ್ರ ವಾಹನ ಮುಂಗಡ 
ಸಂಘದ ಮೃತ ಸಿಬ್ಬಂದಿಯ ಕುಟುಂಬದ ಸದಸ್ಯರಿಗೆ ರೂ .5,000/- ಗಳವರೆಗೆ 
ಧನ ಸಹಾಯ 

ಪ್ರತಿ ಪ್ರಕರಣದಲ್ಲಿ 
ಸಂಘದ ಖಾಯಂ ಸಿಬ್ಬಂದಿಗಳ ವೈದ್ಯಕೀಯ ವೆಚ್ಚ ವೈದ್ಯಕೀಯ ವೆಚ್ಚ ಮರುಪಾವತಿ 
ಪರಿಶೀಲನೆ, ಮಂಜೂರಾತಿ ಮತ್ತು ಪಾವತಿ. ನಿಯಮಾವಳಿಯನ್ವಯ 

ರೂ .1000/ ವರೆಗಿನ ವೆಚ್ಚ 
ಪಾವತಿಸುವುದು . 
ರೂ .1000/ - ಮೇಲಿನ ಹೆಚ್ಚಿನ 

ವೆಚ್ಚ ಪಾವತಿಸುವುದು. 
ನ್ಯಾಯಾವಾದಿಗಳನ್ನು ಆಯ್ಕೆಗೊಳಿಸಿ , ಸಂಘದ ಪೂರ್ಣ ಅಧಿಕಾರ 
ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸುವುದು ( Panel ). 


ಜಂಟಿ ನಿರ್ದೇಶಕರು ( ಆ) 


ಪ್ರತಿ ಪ್ರಕರಣದಲ್ಲಿ 
ರೂ .1000/- ಗಳ ವೆಚ್ಚ 
ಪಾವತಿಸುವುದು 


ಜಂಟಿ ನಿರ್ದೇಶಕರು( ಆ ) 


ಕಾರ್ಯನಿರ್ವಾಹಕ ನಿರ್ದೇಶಕರ 


ರೂ .1000/ - ಮೇಲಿನ ಹೆಚ್ಚಿನ | ಕಾರ್ಯನಿರ್ವಾಹಕ ನಿರ್ದೇಶಕರು 
ವೆಚ್ಚ ಪಾವತಿಸುವುದು . 


26 | 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪ , ೨೦೧೬ 


೮೯ 


2 


| 


4 


| 


5 


| 


6 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಸಂಘಕ್ಕೆ ನಿಯೋಜಿಸುವ ಗ್ರೂಪ್- ಎ , ಗ್ರೂಪ್- ಬಿ ಪೂರ್ಣ ಅಧಿಕಾರ 
ಅಧಿಕಾರಿಗಳಿಗೆ ಮತ್ತು ಗ್ರೂಪ್- ಸಿ ಸಿಬ್ಬಂದಿಗಳಿಗೆ 
ನಿಗದಿಪಡಿಸುವ ಷರತ್ತುಗಳನ್ನು ಒಪ್ಪಿಕೊಳ್ಳುವುದು. 
ನ್ಯಾಯ ಸ್ಥಾನ /ನ್ಯಾಯಪೀಠ ಕ್ವಾಸಿ ಜ್ಯೂಲ್ಯೂಷರಿ 
ಸಂಘದ ಪರವಾಗಿ ಅರ್ಜಿ, ಅಫಿಡೆವಿಟ್ 
ಸಲ್ಲಿಸುವುದು ಹಾಗೂ ನ್ಯಾಯಾಲಯ || 

ಪೂರ್ಣ ಅಧಿಕಾರ 
ನ್ಯಾಯಪೀಠಗಳಿಂದ ಆದೇಶಗಳ ಪ್ರತಿಯನ್ನು 
ಪಡೆಯುವುದು. 
ಸಂಘದ ವಿರುದ್ಧ ನ್ಯಾಯಾಲಯದ ದಾಖಲಾಗುವ 
ಅರ್ಜಿ, ಮೇಲ್ಮನವಿ & ನೋಟಿಸ್‌ಗಳನ್ನು 
ಸ್ವೀಕರಿಸುವುದು . 
ಸಂಘದ ಪರವಾಗಿ ವಕಾಲತ್ತನ್ನು ಸಹಿ | ಪೂರ್ಣ ಅಧಿಕಾರ 
ಮಾಡುವುದು. 
ಸಂಘದ ಪರವಾಗಿ ನ್ಯಾಯಾಲಯದ ದಾವೆಗಳಿಗೆ 
ಪಿರ್ಯಾದಿ, ಲಿಖಿತ ಹೇಳಿಕೆ, ಬಿನ್ನ ವತ್ತಳೆ, ಅರ್ಜಿ, ಪೂರ್ಣ ಅಧಿಕಾರ 
ಇತ್ಯಾದಿಗಳನ್ನು ಸಹಿ ಮಾಡುವುದು. ನ್ಯಾಯಾಲಯಕ್ಕೆ 
ವಕಾಲತ್ತನ್ನು ಸಹಿ ಮಾಡುವುದು. 
ಸಂಘದ ಪರವಾಗಿ ನ್ಯಾಯಾಲಯಕ್ಕೆ ಅಫಿಡೆವಿಟ್‌ನ್ನು 
ಸಹಿ ಮಾಡುವುದು 
| ಸಂಘದ ಪರವಾಗಿ ನ್ಯಾಯಾಲಯದಲ್ಲಿ ದಾವೆ ಪೂರ್ಣ ಅಧಿಕಾರ 
ದಾಖಲೆ ಮಾಡುವುದು ಮತ್ತು ಹಾಗೂ | (ಉಪಾಧಕರ 
ಪ್ರಕರಣಗಳನ್ನು ನಡೆಸುವುದು. 

ಅನುಮೋದನೆಯೊಂದಿಗೆ) 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಕಾರ್ಯನಿರ್ವಾಹಕ ನಿರ್ದೇಶಕರು 


ನ್ಯಾಯಾಲಯದ ಆದೇಶದಂತೆ ಪಾವತಿಯನ್ನು 
ಮಂಜೂರು ಮಾಡುವುದು. 

ಪೂರ್ಣ ಅಧಿಕಾರ 


ಕಾರ್ಯನಿರ್ವಾಹಕ ನಿರ್ದೇಶಕರು 


ವಕಾಲತ್ತು ಫೀ ಪಾವತಿ, ನ್ಯಾಯಾಲಯದ ಆದೇಶದ 
ಧೃಡೀಕರಣ ಪ್ರತಿ ಪಡೆಯುವ ಹಾಗೂ ಪೂರ್ಣ ಅಧಿಕಾರ 
ನ್ಯಾಯಾಲಯದಲ್ಲಿ ಪ್ರಕರಣದ ವೆಚ್ಚ ಹಾಗೂ ಇತರೆ 
ವೆಚ್ಚಗಳು 


ಕಾರ್ಯನಿರ್ವಾಹಕ ನಿರ್ದೇಶಕರು 


೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪ , ೨೦೧೬ 


ಭಾಗ ೧ 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಸಂಘದ ಪರವಾಗಿ ವಾದಿಸಲು ನೇಮಕಗೊಳ್ಳುವ ಪೂರ್ಣ ಅಧಿಕಾರ 
ನ್ಯಾಯವಾದಿಗಳಿಗೆ ಶುಲ್ಕ ನಿಗದಿಪಡಿಸುವುದು. 

(ಉಪಾಧ್ಯಕ್ಷರ 
ಅನುಮೋದನೆಯೊಂದಿಗೆ) 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಸಂಘದ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಪೂರ್ಣ ಅಧಿಕಾರ 
ಗೌರವಧನ ಪಾವತಿಸುವುದು . 


36 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಪೂರ್ಣ ಅಧಿಕಾರ 


ಕಾರ್ಯನಿರ್ವಾಹಕ ನಿರ್ದೇಶಕರು 


ತಿಳುವಳಿಕೆ ಪತ್ರ ನೀಡಿದ ಸಿಬ್ಬಂದಿಗಳ ರಾಜೀನಾಮೆ | ಪೂರ್ಣ ಅಧಿಕಾರ 
ಅಂಗೀಕರಿಸುವುದು/ ವಾಪಸ್ಸು ಪಡೆಯುವುದು/ 
ತಿಳುವಳಿಕೆ ಪತ್ರದ ಅವಧಿಯ ನಿರ್ಭಂಧವನ್ನು 
ಕಡೆಗಣಿಸುವುದು . 


37 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಸಿಬ್ಬಂದಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಅನುಮತಿ| ಪೂರ್ಣ ಅಧಿಕಾರ 
ನೀಡುವುದು. 

(ಉಪಾಧ್ಯಕ್ಷರ 
ಅನುಮೋದನೆಯೊಂದಿಗೆ) 


ಪೂರ್ಣ ಅಧಿಕಾರ 
( ಉಪಾಧ್ಯಕ್ಷರ 
ಅನುಮೋದನೆಯೊಂದಿಗೆ) 
ಎಲ್ಲಾ ವರ್ಗಗಳ ನೌಕರರುಗಳು 
ಮತ್ತು ಅಧಿಕಾರಿಗಳಿಗೆ 


ಕಾರ್ಯನಿರ್ವಾಹಕ ನಿರ್ದೇಶಕರು 
| (ಉಪಾಧ್ಯಕ್ಷರ ಅನುಮೋದನೆಯೊಂದಿಗೆ) 
ಪ್ರಾಂಶುಪಾಲರುಗಳು 


39 | 


ವಸತಿ ಶಾಲಾ ಶಿಕ್ಷಕರುಗಳಿಗೆ 


ವಸತಿ ಶಾಲಾ ಪ್ರಾಂಶುಪಾಲರುಗಳಿಗೆ| ಜಂಟಿ ನಿರ್ದೇಶಕರು ( ಆ) 


ಸಿಬ್ಬಂದಿಗಳಿಗೆ ವಿದೇಶ ಪ್ರವಾಸ ಕೈಗೊಳ್ಳಲು ಎಲ್ಲಾ ವರ್ಗಗಳ ನೌಕರರುಗಳು 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಅನುಮತಿ ನೀಡುವುದು . 

ಮತ್ತು ಅಧಿಕಾರಿಗಳಿಗೆ 

(ಉಪಾಧ್ಯಕ್ಷರ ಅನುಮೋದನೆಯೊಂದಿಗೆ) 
ಸಿಬ್ಬಂದಿಗಳಿಗೆ ವಾರ್ಷಿಕ ವೇತನ ಬಡ್ತಿ ಮಂಜೂರು ಗ್ರೂಪ್ ಸಿ ಮತ್ತು ಡಿ | ಜಂಟಿ ನಿರ್ದೇಶಕರು ( ಆ ) 
ಮಾಡುವುದು. 

ನೌಕರರುಗಳಿಗೆ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಗ್ರೂಪ್ ಬಿ ಮತ್ತು ಮೇಲ್ದರ್ಜೆ 

ಅಧಿಕಾರಿಗಳು 
40 ಅಧಿಕಾರಿಗಳು/ ಸಿಬ್ಬಂದಿಗಳಿಗೆ ಮುಂಬಡ್ತಿ ವೃಂದ ಮತ್ತು ನೇಮಕಾತಿ ಸಂಘದ ಮುಂಬಡ್ತಿ ಸಮಿತಿ 
ನೀಡುವುದು . 

ನಿಯಮಗಳಲ್ಲಿ ನಿಗಧಿಪಡಿಸಿದ 
ಹುದ್ದೆಗಳಿಗೆ ಅರ್ಹ ಸಿಬ್ಬಂದಿಗಳಿಗೆ 
ಮುಂಬಡ್ತಿ ನೀಡುವುದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪ , ೨೦೧೬ 


೯೧ 


೫) 


ಕೇಂದ್ರ ಕಛೇರಿ 


ವಸತಿ ಶಾಲೆ/ ಕಾಲೇಜುಗಳು 


ಪ್ರತ್ಯಾಯೋಜಿಸಿದ ಅಧಿಕಾರಿಯ ವಿವರ 


ಪ್ರತ್ಯಾಯೋಜಿಸಿದ ಅಧಿಕಾರಿಯ ವಿವರ 


ಅಧಿಕಾರದ ವಿವರ 

ಅಧಿಕಾರದ ವ್ಯಾಪ್ತಿ 
ಸಿಬ್ಬಂದಿಗಳಿಗೆ ಪ್ರಯಾಣ ಭತ್ಯೆ ಮಂಜೂರು| ವೃಂದ ಸಿ ಮತ್ತು ಡಿ ನೌಕರರಿಗೆ 
ಮಾಡುವುದು. 

ವೃಂದ ಬಿ ಮತ್ತು ಮೇಲ್ದರ್ಜೆ 


ಜಂಟಿ ನಿರ್ದೇಶಕರು ( ಆಡಳಿತ) 


ಪ್ರಾಂಶುಪಾಲರುಗಳು 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಅಧಿಕಾರದ ವ್ಯಾಪ್ತಿ 
ವಸತಿ ಶಾಲೆಯ ಸಿ ಮತ್ತು 
ಡಿ ಸಿಬ್ಬಂದಿಗಳಿಗೆ 
ವಸತಿ ಶಾಲೆ /ಕಾಲೇಜಿನ 
ಪ್ರಾಂಶುಪಾಲರುಗಳಿಗೆ 


ಜಂಟಿ ನಿರ್ದೇಶಕರು ( ಆ ) 


ವರ್ಗಾವಣೆ ಆದೇಶದ ಸಿಬ್ಬಂದಿಗಳಿಗೆ/ ವೃಂದ ಸಿ ಮತ್ತು ಡಿ ನೌಕರರಿಗೆ 
ಅಧಿಕಾರಿಗಳಿಗೆ ನಿಯಮಾನುಸಾರ ವೇತನ | ವೃಂದ ಬಿ ಮತು ಮೇಲರ್ಜೆ 
ಮುಂಗಡ ಪಾವತಿಸುವುದು. 


ಜಂಟಿ ನಿರ್ದೇಶಕರು( ಆ ) 
ಕಾರ್ಯನಿರ್ವಾಹಕ ನಿರ್ದೇಶಕರು 


ವಸತಿ ಶಾಲೆಯ ಸಿ ಮತ್ತು 

ಪ್ರಾಂಶುಪಾಲರುಗಳು 
ಡಿ ಸಿಬ್ಬಂದಿಗಳಿಗೆ | ಕಾರ್ಯನಿರ್ವಾಹಕ ನಿರ್ದೇಶಕರು 
ವಸತಿ ಶಾಲೆ/ಕಾಲೇಜಿನ 
ಪ್ರಾಂಶುಪಾಲರುಗಳಿಗೆ 


3 | ಹಬ್ಬದ ಮುಂಗಡ ಪಾವತಿ 


ಪ್ರಾಂಶುಪಾಲರು 


ವೃಂದ ಸಿ ಮತ್ತು ಡಿ ನೌಕರರಿಗೆ 
ವೃಂದ ಬಿ ಮತ್ತು ಮೇಲ್ದರ್ಜೆ 


ಜಂಟಿ ನಿರ್ದೇಶಕರು( ಆಡಳಿತ) 
ಕಾರ್ಯನಿರ್ವಾಹಕ ನಿರ್ದೇಶಕರು 


ಜಂಟಿ ನಿರ್ದೇಶಕರು (ಆಡಳಿತ) 


ವಸತಿ ಶಾಲೆಯ ಸಿ ಮತ್ತು 
ಡಿ ಸಿಬ್ಬಂದಿಗಳಿಗೆ 
ವಸತಿ ಶಾಲೆ /ಕಾಲೇಜಿನ 
ಪ್ರಾಂಶುಪಾಲರುಗಳಿಗೆ 


4 


. 


ಸಂಘದ ಉಪಾಧ್ಯಕ್ಷರು 


ಪೂರ್ಣ ಅಧಿಕಾರ 


ಸಂಘದ ಉಪಾಧ್ಯಕ್ಷರು 


ವಸೂಲು ಮಾಡಲಾಗದ ಮೊತ್ತವನ್ನು ಪೂರ್ಣ ಅಧಿಕಾರ 
ಕಡೆಗಣಿಸಲು(Write- off) ಮಂಜೂರಾತಿ 
ನೀಡುವುದು. 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಪೂರ್ಣ ಅಧಿಕಾರ 


ಕಾರ್ಯನಿರ್ವಾಹಕ ನಿರ್ದೇಶಕರು 


ನಿವೃತ್ತಿ ಉಪದಾನ ನಿಯಮದಂತೆ ಪೂರ್ಣ ಅಧಿಕಾರ 
ಅರ್ಹವಾದ ಉಪದಾನವನ್ನು ಮಂಜೂರು 
ಮಾಡಿ ಪಾವತಿಸುವುದು. 


6 


. 


ಸಂಘಕ್ಕೆ ಬಿಡುಗಡೆಯಾಗಿ ತಕ್ಷಣವೇ ಪೂರ್ಣ ಪ್ರಮಾಣದ ಅಧಿಕಾರ ( ಹೂಡಿಕೆ 
ಬಳಕೆಯಾಗದ ಅನುದಾನವನ್ನು ರಾಷ್ಟ್ರೀಕೃತ ಸಮಿತಿ ಅನುಮೋದಿಸಿದಂತೆ) 
/ ಅನುಸೂಚಿತ ಬ್ಯಾಂಕ್‌ಗಳಲ್ಲಿ ಅಲ್ಪಾವಧಿ 
ಠೇವಣಿ ಇರಿಸುವುದು. 


ಕಾರ್ಯನಿರ್ವಾಹಕ ನಿರ್ದೇಶಕರು 


7 


ಆರ್ಥಿಕ 


ವಿಷಯಕ್ಕೆ 


ಸಂಬಂಧಿಸಿದ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪, ೨೦೧೬ 
ಪ್ರಸ್ತಾವನೆಗಳ ಮೇಲೆ ಅಭಿಪ್ರಾಯ ಪೂರ್ಣ ಅಧಿಕಾರ 

ಮುಖ್ಯ ಲೆಕ್ಕಾಧಿಕಾರಿಗಳು 
ನೀಡುವುದು . 
ನಗದು ಸ್ವೀಕೃತಿಗಳಿಗೆ, ನಗದು, ಪಾವತಿ | ಪೂರ್ಣ ಅಧಿಕಾರ 

ಲೆಕ್ಕಪರಿಶೋಧನಾಧಿಕಾರಿಗಳು / 

ಪೂರ್ಣ ಅಧಿಕಾರ 

ಪ್ರಾಂಶುಪಾಲರುಗಳು 
ಆದೇಶಗಳಿಗೆ, ನಗದು ಪುಸ್ತಕಗಳಿಗೆ ಸಹಿ | (ಕಾರ್ಯನಿರ್ವಾಹಕ 

ನಿರ್ದೇಶಕರ ಲೆಕ್ಕಾಧಿಕಾರಿಗಳು / ಮುಖ್ಯ ಲೆಕ್ಕಾಧಿಕಾರಿಗಳು 
ಮಾಡುವುದು. 

ಅನುಮೋದನೆಯೊಂದಿಗೆ) 
ಬ್ಯಾಂಕ್ ಚೆಕ್‌ಗಳಿಗೆ/ ಅಡ್ರೆಸ್‌ಗಳಿಗೆ ಸಹಿ] ಅ ) .100000/- ಲಕ್ಷದರವರೆಗೆ ಲೆಕ್ಕ ಪರಿಶೋಧಕರು, ಲೆಕ್ಕಾಧಿಕಾರಿಗಳು ಮತ್ತು ಪೂರ್ಣ ಅಧಿಕಾರ 

ಪ್ರಾಂಶುಪಾಲರು 
ಮಾಡುವುದು 

(ಕಾರ್ಯನಿರ್ವಾಹಕ 

ನಿರ್ದೇಶಕರ | ಮುಖ್ಯ ಲೆಕ್ಕಾಧಿಕಾರಿಗಳು 
ಅನುಮೋದನೆ ಪಡೆದ ನಂತರ) 

ಮುಖ್ಯ ಲೆಕ್ಕಾಧಿಕಾರಿಗಳು ಮತ್ತು 
ಆ) 1.200000/ - ಲಕ್ಷದವರೆಗೆ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಇ) .20,00,000/- ಮೇಲ್ಪಟ್ಟು 

ಕಾರ್ಯನಿರ್ವಾಹಕ ನಿರ್ದೇಶಕರು ಮತ್ತು 

ಉಪಾಧ್ಯಕ್ಷರು 
ವಜಾಗೊಂಡ / ರಾಜೀನಾಮೆ ನೀಡಿದ 
ವೃಂದ ಎ ಅಧಿಕಾರಿಗಳ ಪಿಂಚಣಿ ಮತ್ತು | ಪೂರ್ಣ ಅಧಿಕಾರ 

ಸಂಘದ ಉಪಾಧ್ಯಕ್ಷರು 

ಪೂರ್ಣ ಅಧಿಕಾರ ಸಂಘದ ಉಪಾಧ್ಯಕ್ಷರು 
ನಿವೃತ್ತಿ ಉಪದಾನ ತಡೆಹಿಡಿಯುವುದು. 
ಹಳೆಯ ಕ್ಷೇಮುಗಳಿಗೆ ಸಂಬಂಧಿಸಿದ ಎಲ್ಲಾ ಕ್ಷೇಮುಗಳು 

ಕಾರ್ಯನಿರ್ವಾಹಕ ನಿರ್ದೇಶಕರು 

ಎಲ್ಲಾ ಕ್ಷೇಮುಗಳು ಕಾರ್ಯನಿರ್ವಾಹಕ ನಿರ್ದೇಶಕರು 
ವಿಳಂಬ ಮಾಫಿ ಮಾಡುವುದು. 
ಪ್ರಯಾಣ ಭತ್ಯೆ ಬಿಲ್ಲುಗಳಿಗೆ ಮೇಲು ರುಜು | 1) ಗುಂಪು ಎ ಮತ್ತು ಮೇಲ್ಪಟ್ಟ ಕಾರ್ಯನಿರ್ವಾಹಕ ನಿರ್ದೇಶಕರು 

ಸಿ ಮತ್ತು ಡಿ ದರ್ಜೆಯ 

ಪ್ರಾಂಶುಪಾಲರುಗಳು 
ಮಾಡುವುದು 

ಅಧಿಕಾರಿಗಳಿಗೆ ಶಾಖಾಮುಖ್ಯಸ್ಥರು/ ಸಂಬಂಧಪಟ್ಟ 

ನೌಕರರುಗಳಿಗೆ 
2) ಗುಂಪು ಬಿ ಮತ್ತು ಕೆಳದರ್ಜೆಯ | ಅಧಿಕಾರಿಗಳು 

ವಸತಿ ಶಾಲೆ/ ಕಾಲೇಜುಗಳ 

ಮುಖ್ಯ ಲೆಕ್ಕಾಧಿಕಾರಿಗಳು 
ಅಧಿಕಾರಿಗಳಿಗೆ 

ಪ್ರಾಂಶುಪಾಲರುಗಳಿಗೆ 
ಬ್ಯಾಂಕುಗಳಿಗೆ 

ಸಂದಾಯ ಬಿಲ್ಲಿನ ಪ್ರಮಾಣದಂತೆ | ಮುಖ್ಯ ಲೆಕ್ಕಾಧಿಕಾರಿಗಳು 

ಪೂರ್ಣ ಅಧಿಕಾರ 

ಪ್ರಾಂಶುಪಾಲರು 
ಸೂಚನೆ/ ಚೆಕ್‌ಗಳು / ಆರ್ . ಟಿ . ಜಿ. ಎಸ್ / 

ಮತ್ತು 
ಎನ್. ಇ .ಎಫ್. ಟಿ ಬಿಡುಗಡೆ ಮಾಡುವುದು. 

ಅನುಮೋದನೆಯೊಂದಿಗೆ 
ಬ್ಯಾಂಕ್ ಗ್ಯಾರಂಟಿಗಳನ್ನು ನಿರ್ವಹಿಸುವುದು | ಪೂರ್ಣ ಅಧಿಕಾರ 

ಮುಖ್ಯ ಲೆಕ್ಕಾಧಿಕಾರಿಗಳು 
ಮತ್ತು ನವೀಕರಿಸುವುದು 


12 


ನಕ್ಷರು / 


13 


14 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೪ , ೨೦೧೬ 


15 


ಮುಖ್ಯ ಲೆಕ್ಕಾಧಿಕಾರಿಗಳು 


ವಸತಿ ಶಾಲೆಯ ಪ್ರಾಂಶುಪಾಲರುಗಳು 


ಬಿಲ್ಲುಗಳಲ್ಲಿ 
ಕಡಿತಗೊಳಿಸಲಾದ ಮೊತ್ತ 


16 


ಮುಖ್ಯ ಲೆಕ್ಕಾಧಿಕಾರಿಗಳು 


ಪೂರ್ಣ ಅಧಿಕಾರ 


ವಸತಿ ಶಾಲೆಯ ಪ್ರಾಂಶುಪಾಲರುಗಳು 


ವೃತ್ತಿ ತೆರಿಗೆ/ ಆದಾಯ ತೆರಿಗೆ/ ಜೀವ | ಬಿಲ್ಲುಗಳಲ್ಲಿ ಕಡಿತಗೊಳಿಸಲಾದ ಮೊತ್ತ 
ವಿಮಾ ಕಂತು ಮತ್ತು ಇತ್ಯಾದಿಗಳ 
ಶಾಸನಬದ್ದ ಪಾವತಿಗಳನ್ನು ಮಾಡುವುದು. 
ಖಾಯಂ ಸಿಬ್ಬಂದಿಗಳಿಗೆ ಮಾಸಿಕ ವೇತನ ಪೂರ್ಣ ಅಧಿಕಾರ 
ಬಿಲ್ಲುಗಳನ್ನು ಮಂಜೂರು ಮಾಡುವುದು. 
1) ಸಂಘದ ಹೊರಸಂಪನ್ಮೂಲದ ಮತ್ತು | ಪೂರ್ಣ ಅಧಿಕಾರ 
ಅತಿಥಿ ಸಿಬ್ಬಂದಿಗಳಿಗೆ ಮಾಸಿಕ ವೇತನ | (ಕಾರ್ಯನಿರ್ವಾಹಕ 

ನಿರ್ದೇಶಕರ 
ಮಂಜೂರು ಮಾಡುವುದು. 

ಅನುಮೋದನೆ ಪಡೆದು) 
2) ಮೇಲಿನ 

ಬಿಲ್ಲುಗಳನ್ನು | ಪೂರ್ಣ ಅಧಿಕಾರ 
ಪಾವತಿಸುವುದು. 


ಜಂಟಿ ನಿರ್ದೇಶಕರು ( ಆಡಳಿತ) 


ಪ್ರಾಂಶುಪಾಲರು 


ಮುಖ್ಯ ಲೆಕ್ಕಾಧಿಕಾರಿಗಳು 


ಪೂರ್ಣ ಅಧಿಕಾರ 
(ಕಾರ್ಯನಿರ್ವಾಹಕ 
ನಿರ್ದೇಶಕರ 
ಅನುಮೋದನೆಯಂತೆ) 
ಪೂರ್ಣ ಅಧಿಕಾರ 


ಪ್ರಾಂಶುಪಾಲರು 


ಕಾರ್ಯನಿರ್ವಾಹಕ ನಿರ್ದೇಶಕರ 


ವಿವಿಧ ಲೆಕ್ಕ ಶೀರ್ಷಿಕೆಗಳಡಿ ವಸತಿ ಶಾಲೆಗಳ ಪೂರ್ಣ ಅಧಿಕಾರ 
ನಿರ್ವಹಣೆಗೆ ಅನುದಾನವನ್ನು 
ಬಿಡುಗಡೆಗೊಳಿಸುವುದು . 


#(GL 


ನಿರ್ವಹಣೆ / ಖರೀದಿ 
ಕೇಂದ್ರ ಕಛೇರಿ 

ಪ್ರತ್ಯಾಯೋಜಿಸಿದ ಅಧಿಕಾರಿಯ ವಿವರ 


ಅಧಿಕಾರದ ವಿವರ 


ಅಧಿಕಾರದ ವ್ಯಾಪ್ತಿ 


ವಸತಿ ಶಾಲೆ/ ಕಾಲೇಜುಗಳು 
ಅಧಿಕಾರದ ವ್ಯಾಪ್ತಿ ಪ್ರತ್ಯಾಯೋಜಿಸಿದ ಅಧಿಕಾರಿಯ 

ವಿವರ 


ರಾಜ್ಯ ಸರ್ಕಾರ ಸ್ವಾಮ್ಯದ ಭಂಡಾರದಿಂದ 
ನೇರವಾಗಿ ಕಛೇರಿ ಉಪಯೋಗಕ್ಕೆ ಖರೀದಿಸುವುದು / | ಖರೀದಿ ಸಮಿತಿಯು ತೀರ್ಮಾನಿಸಿದಂತೆ ಕಾರ್ಯನಿರ್ವಾಹಕ ನಿರ್ದೇಶಕರು 
ಉತ್ಪಾದಕರಿಂದ ಅಥವಾ ಅವರುಗಳಿಂದ 
ನೇಮಕಗೊಂಡ ಏಜೆಂಟ್ ಅಥವಾ 
ವಿತರಣೆಗಾರರಿಂದ ಅಥವಾ ಡಿ. ಜಿ.ಎಸ್. ಮತ್ತು ಡಿ 
ಇಲಾಖೆಯು ನಿಗಧಿಪಡಿಸಿದ ದರದಲ್ಲಿ 
ಖರೀದಿಸುವುದು. 
ಉಗ್ರಾಣ ಸಾಮಗ್ರಿ ಖರೀದಿಗೆ ಸಂಬಂಧಿಸಿದ ಆದೇಶ | ಎಲ್ಲಾ ಟೆಂಡರ್‌ ಸಾಮಾಗ್ರಿಗಳಿಗೆ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ನೀಡುವುದು . 
ಸಂಘದ ಕೇಂದ್ರ ಕಛೇರಿಯಲ್ಲಿ/ ವಸತಿ ಶಾಲೆಗಳಲ್ಲಿ | ಕೆ. 5.00 ಲಕ್ಷಗಳವರೆಗೆ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಅಳವಡಿಸಿದ ಯಂತ್ರಗಳ /ಉಪಕರಣಗಳ ಖರೀದಿ, | ಕ . 5. 00 ಲಕ್ಷಗಳಿಗೆ ಮೇಲ್ಪಟ್ಟು 1 .1.00 | ಉಪಾಧ್ಯಕ್ಷರು 
ನಿರ್ವಹಣೆ ಮತ್ತು ದುರಸ್ಥಿಗಳ ವೆಚ್ಚವನ್ನು | ಕೋಟಿಗಳವರೆಗೆ 
ಮಂಜೂರು ಮಾಡುವುದು . 


| ಕ . 5, 000 / - ವಾರ್ಷಿಕ ವೆಚ್ಚ 


ಪ್ರಾಂಶುಪಾಲರು 
ಕಾರ್ಯನಿರ್ವಾಹಕ 
ನಿರ್ದೇಶಕರು 


೯೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೧ 


ಪೂರ್ಣ ಅಧಿಕಾರ 


ಉಪಾಧ್ಯಕ್ಷರು 


ಪ್ರಾಂಶುಪಾಲರು 


ಅ) . 500 /- ರವರೆಗೆ 
ಆ) ಪೂರ್ಣ ಅಧಿಕಾರ 


ಕಾರ್ಯನಿರ್ವಾಹಕ 
ನಿರ್ದೇಶಕರು 


ಪೂರ್ಣ ಅಧಿಕಾರ 


ಉಪಾಧ್ಯಕ್ಷರು 


ಈ ಕೆಳಕಂಡ ಕಾರಣಗಳಿಂದ ಶಿಥಿಲಾವಸ್ಥೆಯಲ್ಲಿರುವ | ಪೂರ್ಣ ಅಧಿಕಾರ 

ಉಪಾಧ್ಯಕ್ಷರು 
ಸಾಮಾಗ್ರಿಗಳ ಮೊಬಲಗನ್ನು ( write-off) ತೆಗೆದು 
ಹಾಕುವುದು. 
1) ನಿರ್ವಹಣೆ ಕಡೆಗಣಿಸಿದ್ದರಿಂದ 
2) ಜೈವಿಕ ಕಾರಣಗಳಿಂದ 
3) ನೈಸರ್ಗಿಕ ವಿಕೋಪಗಳಿಂದ 
4) ತೆರೆದ ಪ್ರದೇಶದಲ್ಲಿ ಶೇಖರಣೆಯಿಂದ ಅಥವಾ 

ಧಾತು ಪ್ರಕ್ರಿಯೆಯಿಂದ ಉಂಟಾಗುವ ನಷ್ಟ. 
ನಿಯತಕಾಲಿಕ ಅಥವಾ ವಾರ್ಷಿಕ ಸರಕು | ಅ) ಕ . 500/ - ರವರೆಗೆ 

ಜಂಟಿ ನಿರ್ದೇಶಕರು ( ಆಡಳಿತ) 
ತಪಾಸಣೆಯ ಸಮಯದಲ್ಲಿ ಉಂಟಾಗುವ ನಷ್ಟವನ್ನು | ಆ) ಪೂರ್ಣ ಅಧಿಕಾರ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಮನ್ನಾ ಮಾಡುವುದು. 
ಬೆಂಕಿ ಅನಾಹುತ/ ಕಳ್ಳತನ/ ವಂಚನೆ ಅಥವಾ | ಪೂರ್ಣ ಅಧಿಕಾರ 

ಉಪಾಧ್ಯಕ್ಷರು 
ವಿಧ್ವಂಸಕ ಕೃತ್ಯದಿಂದ ಉಂಟಾಗುವ ನಷ್ಟ ಮನ್ನಾ 
ಮಾಡುವುದು. 
ಕಾಲಾತೀತವಾದ ( obsolete) ಕಛೇರಿ | ಮುಖಬೆಲೆಗಿಂತ ಕಡಿಮೆ ಇರುವ | ಜಂಟಿ ನಿರ್ದೇಶಕರು ( ) 
ಸಾಮಾಗ್ರಿಗಳನ್ನು ವಿಲೇಮಾಡುವುದು 

ಸಾಮಾಗ್ರಿಗಳು 
ಮುಖಬೆಲೆ ಅಥವಾ ಹೆಚ್ಚಿನ ಬೆಲೆ ಇರುವ | ಕಾರ್ಯನಿರ್ವಾಹಕ ನಿರ್ದೇಶಕರು 

ಸಾಮಾಗ್ರಿಗಳು 
ಹಳೆಯ ದಿನಪತ್ರಿಕೆಗಳ ವಾರ/ ಮಾಸ ಪತ್ರಿಕೆಗಳ | ಪೂರ್ಣ ಅಧಿಕಾರ 

ಜಂಟಿ ನಿರ್ದೇಶಕರು ( ಆಡಳಿತ) 
ಮಾರಾಟ 
ಕಛೇರಿಯ ಉಪಯೋಗಕ್ಕೆ ಬೇಕಾಗುವ ಲೇಖನ | R . 3000 / - ವರೆಗೆ 

ಜಂಟಿ ನಿರ್ದೇಶಕರು ( ಆಡಳಿತ) 
ಸಾಮಾಗ್ರಿಗಳು ಮತ್ತು ಇತರೆ ಸಾಮಾಗ್ರಿಗಳನ್ನು | ಪೂರ್ಣ ಅಧಿಕಾರ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಸ್ಥಳಿಯವಾಗಿ ಖರೀದಿಸುವುದು. 
ಖರೀದಿ ಆದೇಶ/ ಕಾಮಗಾರಿ ಕಾರ್ಯಾದೇಶ ಸಹಿ | ಪ್ರತ್ಯಾಯೋಜಿಸಿದ ಅಧಿಕಾರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರು 
ಮಾಡುವುದು. 

ಖರೀದಿ ಸಮಿತಿ/ ಟೆಂಡರ್ ಅನುಮೋದನಾ 
ಸಮಿತಿ ಕಾರ್ಯನಿರ್ವಾಹಕ ನಿರ್ದೇಶಕರು 
ಅನುಮೋದಿಸಿದಂತೆ 


(ಕಾರ್ಯನಿರ್ವಾಹಕ ನಿರ್ದೆಶಕರ | ಪ್ರಾಂಶುಪಾಲರು 
ಅನುಮೋದನೆಯಂತೆ) 


8 


ಪೂರ್ಣ ಅಧಿಕಾರ 


ಪ್ರಾಂಶುಪಾಲರು 


ವಾರ್ಷಿಕ ವೆಚ್ಚ ಕ . 3000 /- ಗಳ 


| ಪ್ರಾಂಶುಪಾಲರು 


ವರೆಗೆ 


| ಖರೀದಿ ಆದೇಶ ಪೂರ್ಣ ಅಧಿಕಾರ | ಪ್ರಾಂಶುಪಾಲರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೪, ೨೦೧೬ 


೯೫ 


ಕಾರ್ಯನಿರ್ವಾಹಕ ನಿರ್ದೇಶಕರು 


ಪೂರ್ಣ ಅಧಿಕಾರ 


ಮುಖ್ಯ ಲೆಕ್ಕಾಧಿಕಾರಿಗಳು 


ಕಾರ್ಯನಿರ್ವಾಹಕ ನಿರ್ದೇಶಕರು 


11 | ಸಾಮಾಗ್ರಿಗಳ ಸಾಗಾಣಿಕೆಯ ವೆಚ್ಚವನ್ನು | ಪೂರ್ಣ ಅಧಿಕಾರ 

ಅನುಮೋದಿಸುವುದು 
ಅ) ಭದ್ರತಾ ಠೇವಣಿಯನ್ನು ವಾಪಸ್ಸು ಮಾಡುವುದು | ಪೂರ್ಣ ಅಧಿಕಾರ 
ಆ ) ಪ್ರಾರಂಭಿಕ ಭದ್ರತಾ ಠೇವಣಿಯನ್ನು ವಾಪಸ್ಸು 
ಮಾಡುವುದು. 
ಇ) ಪ್ರಾರಂಭಿಕ ಭದ್ರತಾ ಠೇವಣಿ/ ಭದ್ರತಾ 
ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು 


ಕಾಮಗಾರಿ ಶಾಖೆ 


(d 


| 


ಕೇಂದ್ರ ಕಛೇರಿ 

ವಸತಿ ಶಾಲೆ/ ಕಾಲೇಜುಗಳು 
ಅಧಿಕಾರದ ವಿವರ 

ಅಧಿಕಾರದ ವ್ಯಾಪ್ತಿ ಪ್ರತ್ಯಾಯೋಜಿಸಿದ ಅಧಿಕಾರಿಯ 

ಅಧಿಕಾರದ ವ್ಯಾಪ್ತಿ ಪ್ರತ್ಯಾಯೋಜಿಸಿದ ಅಧಿಕಾರಿಯ ವಿವರ 

ವಿವರ 
1 | ಶಾಶ್ವತ ಕಾಮಗಾರಿಗಳ ಅಂದಾಜು ಪಟ್ಟಿಗೆ | ಅ) , 20.00,000/- ವರೆಗೆ 

ಕಾರ್ಯನಿರ್ವಾಹಕ ನಿರ್ದೇಶಕರು 
ಆಡಳಿತಾತ್ಮಕ ಅನುಮೋದನೆ ನೀಡುವುದು. | ಆ) { . 20,00,000 /- ಗಳಿಗೂ ಹೆಚ್ಚಾಗಿ | ಉಪಾಧ್ಯಕ್ಷರು 
ಕೆ..5.00 ಕೋಟಿಗಳ ವರೆಗೆ 

ಸಂಘದ ಆಡಳಿತ ಮಂಡಳಿಯ 
ಇ) . 5.00 ಕೋಟಿಗಳು ಹಾಗೂ ಅದಕ್ಕೂ ಅನುಮೋದನೆಯ ನಂತರ ಸಚಿವ ಸಂಪುಟದ 
ಹೆಚ್ಚಿನ ಮೊತ್ತಕ್ಕೆ 

ಅನುಮೋದನೆ ಪಡೆಯುವುದು. 
ತಾತ್ಕಲಿಕ ಸಣ್ಣ ಕಾಮಗಾರಿಗಳಿಗೆ ಮತ್ತು ಅ) ಕೆ . 20,00,000/- ಗಳವರೆಗೆ ಕಾರ್ಯನಿರ್ವಾಹಕ ನಿರ್ದೇಶಕರು 

ವಾರ್ಷಿಕವಾಗಿ 7 . 2. 00 ಸಂಬಂಧಪಟ್ಟ ಜಿಲ್ಲಾ ಸಹಾಯಕ 
ಹೆಚ್ಚುವರಿ ಅಥವಾ ಬದಲಾವಣೆ ಕಾಮಗಾರಿಗಳು ಆ) . 20, 00,000/- ಗಳಿಗೂ ಹೆಚ್ಚಾಗಿ | ಉಪಾಧಕರು 

ಲಕ್ಷಗಳವರೆಗಿನ ದುರಸ್ತಿ ಕಾರ್ಯಪಾಲಕ ಅಭಿಯಂತರರು, 
ಸೇರಿದಂತೆ ನಿರ್ವಹಣಾ ಕಾಮಗಾರಿಗಳ 1 . 1.00 ಕೋಟಿಗಳ ವರೆಗೆ 

ಕಾಮಗಾರಿಗಳಿಗೆ ಕ. ವ.ಶಿ. ಸಂ . ಸಂ ಮತ್ತು ಪ್ರಾಂಶುಪಾಲರು 
ಅಂದಾಜುಪಟ್ಟಿಗೆ ಅನುಮೋದನೆ ನೀಡುವುದು 


1) ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 


2) ಕಾರ್ಯಪಾಲಕ ಅಭಿಯಂತರರು 


ಕಾಮಗಾರಿಗಳ ಅಂದಾಜುಪಟ್ಟಿಗೆ ತಾಂತ್ರಿಕ ಅ ) . 1.00 ಲಕ್ಷಗಳವರೆಗೆ 
ಅನುಮೋದನೆ ನೀಡುವುದು. ಪರಿಷ್ಕೃತ | ಆ) ತ. 20,00,000/ 
ಅಂದಾಜು ಪಟ್ಟಿಗೆ ಹೆಚ್ಚುವರಿ ಕಾಮಗಾರಿ | ( 20 ಲಕಗಳವರೆಗೆ) 
ಡಾಟಾ ದರಗಳಿಗೆ ಮತ್ತು ದರಪಟ್ಟಿಗಳಿಗೆ | 

ಇ) 1 . 20.00 ಲಕ್ಷಗಳಿಗೂ 
ಅನುಮೋದನೆ ನೀಡುವುದು . 


3) ಅಧೀಕ್ಷಕ ಅಭಿಯಂತರರು 


ಮೇಲ್ಪಟ್ಟು 


RNI. No . KARBIL /2001/47147 POSTAL REGN. No . RNP /KA /BGS/2202/ 2014- 16 
Licensed to post without prepayment WPP No . 297 


೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೪, ೨೦೧೬ 


ಭಾಗ ೧ 


| 


ಕೇಂದ್ರ ಕಛೇರಿ 


ವಸತಿ ಶಾಲೆ /ಕಾಲೇಜುಗಳು 


#( 


ಅಧಿಕಾರದ ವಿವರ 


ಅಧಿಕಾರದ ವ್ಯಾಪ್ತಿ 


ಪ್ರತ್ಯಾಯೋಜಿಸಿದ ಅಧಿಕಾರಿಯ 


ಅಧಿಕಾರದ ವ್ಯಾಪ್ತಿ 


ಪ್ರತ್ಯಾಯೋಜಿಸಿದ ಅಧಿಕಾರಿಯ ವಿವರ 


ವಿವರ 


4 | ಟೆಂಡರ್ ಕರೆಯುವ ಪ್ರಾಧಿಕಾರ 


ಅಂದಾಜು ಪಟ್ಟಿ ಮೊತ್ತ 1 .3.00 | ಕಾರ್ಯನಿರ್ವಾಹಕ ನಿರ್ದೇಶಕರು 
ಕೋಟಿಗಳವರೆಗೆ ಸಂಘದ ಉಪಾಧ್ಯಕ್ಷರ 
ಅನುಮೋದನೆ ಪಡೆದ ನಂತರ 


6 


| 


ಟೆಂಡರ್‌ ಪರಿಶೀಲನೆ ಪೂರ್ಣ ಅಧಿಕಾರ 

ಆಡಳಿತ ಮಂಡಳಿಯು ಸೃಜಿಸಿದ ಟೆಂಡರ್ 
ಅ) ತಾಂತ್ರಿಕ 

ಪರಿಶೀಲನಾ ಸಮಿತಿ 
ಟೆಂಡರ್ ಅನುಮೋದನಾ ಪ್ರಾಧಿಕಾರ ಪೂರ್ಣ ಅಧಿಕಾರ 

ಅ) ಆಡಳಿತ ಮಂಡಳಿ ಸೃಜಿಸಿದ 

ಟೆಂಡರ್ ಅನುಮೋದನಾ ಸಮಿತಿ 
ಆ) ಟೆಂಡರ್‌ಗೆ ಆಡಳಿತ ಮಂಡಳಿ 

ಅನುಮೋದನೆ ಪಡೆಯುವುದು . 
ಶಾಶ್ವತ ಕಾಮಗಾರಿಯ ಅಂದಾಜು ಪಟ್ಟಿಯ | ಅ) ಕಾಮಗಾರಿಯ ಪರಿಷ್ಕೃತ ಮೊತ್ತವು ಅ) ಸಂಘದ ಉಪಾಧ್ಯಕ್ಷರು 
ಪರಿಮಾಣ ಪರಿಷ್ಕರಣೆಗೊಂಡಲ್ಲಿ. 

1 ..3.00 ಕೋಟಿಗಳಿಗೆ ಸೀಮಿತವಾದಲ್ಲಿ 
ಆ) ಕಾಮಗಾರಿಯ ಪರಿಷ್ಕೃತ ಮೊತ್ತವು ( ಆ) ಆರ್ಥಿಕ ಇಲಾಖೆ ಒಪ್ಪಿಗೆ ಪಡೆದು 
7 .3. 00 ಕೋಟಿಗಳಿಗಿಂತ ಹೆಚ್ಚಾಗಿದ್ದು , 

ಸಂಘದ ಉಪಾಧ್ಯಕ್ಷರು 
1 .5.00 ಕೋಟಿಗಳೊಳಗೆ 

ಅನುಮೋದನೆ ನೀಡುವುದು. 


7 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಹಾಗೂ ಅವರ ಹೆಸರಿನಲ್ಲಿ, 

ಎನ್.ಆರ್. ಎರೆಕುಪ್ಪಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


PR , 20 
Sc. 300 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


